WPP-47 /2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೭, ೨೦೧೧ (ಕಾರ್ತಿಕ ೫, ಶಕ ವರ್ಷ ೧೯೩೩) ಸಂಚಿಕೆ ೪೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಶಿಕ್ಷ. ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 125 ಇಎಸ್‌ಡಬ್ಬ್ಯೂ 2011, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌, 2011. 


1977ರ ಕರ್ನಾಟಕ ಸಿವಿಲ್‌ ಸೇವೆಗಳ (ಪ್ರೋಬೇಷನ್‌) ನಿಯಮಾವಳಿಗಳ ನಿಯಮ 5(0(ಎ)ರ ಪ್ರಕಾರ ಸರ್ಕಾರಿ ಮುದ್ರಣಾಲಯದಲ್ಲಿ 
ಸಹಾಯಕ ನಿರ್ದೇಶಕರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಮೂವರು ಅಧಿಕಾರಿಗಳ 2 ವರ್ಷಗಳ ಪರೀಕ್ಷಾರ್ಥ ಸೇವಾ ಅವಧಿಯನ್ನು 
ಅವರುಗಳ ಹೆಸರಿನ ಮುಂದೆ ತೋರಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ತೃಪ್ತಿಕರವಾಗಿ ಪೂರೈಸಿದ್ದಾರೆಂದು ಘೋಷಿಸಲಾಗಿದೆ. 

















ಪರೀಕಾರ್ಥ ಸೇವಾ ಅವಧಿಯನ್ನು 
ಕ್ರಮ ಸಂಖ್ಯೆ ಹೆಸರು ಮತ್ತು ಪದನಾಮ ಕರ್ತವ್ಯಕ್ಕೆ ಹಾಜರಾದ ದಿನಾಂಕ Ny 
ತೃಪ್ತಿಕರವಾಗಿ ಪೂರೈಸಿದ ದಿನಾಂಕ 
I; ಶ್ರೀ ಹೆಚ್‌. ಆರ್‌. ಪ್ರಕಾಶ್‌ನಾಯ್ಕ್‌ 29-12-2008 28-12-2010 
2 ಶ್ರೀಮತಿ ಹೆಚ್‌. ಜ್ಯೋತಿ 05-01-2009 04-01-2011 
3. ಶ್ರೀ ಸೋಮಶೇಖರ್‌ 30-12-2008 29-12-2010 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಿ. ಪಟಗಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಸಾಮಾನ್ಯ) 
ಶಿಕ್ಷಣ ಇಲಾಖೆ. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಪಿ.ಆರ್‌. 1290 


ಸಂಖ್ಯೆ: ಮಮಆಇ 480 ಎಸ್‌ಜೆಡಿ 2011, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌, 2011. 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ 83 ಆಸೇವ 2011 (1) ದಿ: 17-09-201ರನ್ವಯ ಶ್ರೀ ಪಾಂಡುರಂಗ ಬೊಮ್ಮಯ್ಯ ನಾಯಕ್‌, 
ಕೆ.ಎ.ಎಸ್‌. ಅಧಿಕಾರಿ (ಸೂಪ್ರ್‌ ಟೈಂ ಸ್ಕೇಲ್‌), ಹಾಲಿ ಅಪರ ನಿರ್ದೇಶಕರು (ಆಡಳಿತ) ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಇವರನ್ನು ಈ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಬೆ೦ಗಳೂರು, ಇಲ್ಲಿನ ಖಾಲಿ 
ಹುದ್ದೆಗೆ ಮರು ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಆದೇಶಾನುಸಾರ, 
ಬಿ. ಕಮಲಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 1291 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


(೫೯೩) 


೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೧ ಭಾಗ-೨ 





ಕಾರ್ಮಿಕ ಸಚಿವಾಲಯ 
ತಿದುಪಡಿ 
ಸಂಖ್ಯೆ: ಕಾಂ 56 ಎಲ್‌ಎಂಡಬ್ಲ್ಯೂ 2011, ಬೆ೦ಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌, 2011. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಇ 189 ಎಲ್‌ಎಂಡಬ್ಲ್ಯೂ 2007, ದಿನಾಂಕ: 06-01-2011ರ ಅನುಸೂಚಿಯ ಕ್ರಮ ಸಂಖ್ಯೆ 


: 2ರಲ್ಲಿನ 
ಕನಿಷ್ಟ ವೇತನ 7 3856-00 ಬದಲಿಗೆ 7 3898-00, ಕ್ರಮ ಸಂಖ್ಯೆ 


: 3ರಲ್ಲಿ ₹ 3479-00ರ ಬದಲಿಗೆ ₹ 3856-00, ಕ್ರಮ ಸಂಖ್ಯೆ : 4ರಲ್ಲಿ 
₹ೆ 3898-00ರ ಬದಲಿಗೆ ₹ 3479-00 ಮತ್ತು ಕ್ರಮ ಸಂಖ್ಯೆ : 9ರಲ್ಲಿ ₹ 2419-00 ಬದಲಿಗೆ ₹ 3479-00 ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಆರ್‌. ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1292 
ಕಾರ್ಮಿಕ ಇಲಾಖೆ. 


KARNATAKA PUBLIC SERVICE COMMISSION 
NOTIFICATION 
NO. Adm.1063/2011-12/PSC, Bangalore, Dated: 19" September, 2011 


In pursuance of Regulation 6(2) of the Karnataka Public Service Commission (Conditions of Service) Regulations 1957 and 
Govt. letter No. ಸಿಆಸುಇ 83 ಸೇಲೋಸೇ 2011 dated 14-09-2011, Sri G.T. Chandrashekharappa, Hon'ble Member, Karnataka Public 


Service Commission, is sanctioned 08 days Commuted Leave from 13-09-2011 to 20-09-2011 (೧.6.1) on private affairs and also 
accorded permission to visit Mauritius, during the said leave period. 


By Order and in the Name of the Governor of Karnataka 
DR. D.S. VISHWANATH, 
Secretary, 
ERI Karnataka Public Service Commission 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಲಾ 30 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌, 2011. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸದರಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 


ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಪ್ರಕಾಶರಾವ್‌.ಕೆ. ವಕೀಲರು, ಇವರನ್ನು ಬೆ೦ಗಳೂರು ನಗರ ಜಿಲ್ಲೆಯ ಒಂದನೇ ಅಪರ ಜಿಲ್ಲಾ 
ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 


ಪಿ.ಆರ್‌. 1295 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 120 ಕೈಸೇವಿ 2011, ಬೆ೦ಗಳೂರು, ದಿನಾಂಕ: 21ನೇ ಸೆಪ್ಟೆಂಬರ್‌, 2011. 


ಶ್ರೀ ಬಿ. ಆನಂದ್‌, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರು ನಿಯೋಜನೆ ಮೇರೆಗೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ 


ಕಲ್ಯಾಣಾಧಿಕಾರಿ, ದಾವಣಗೆರೆ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು. ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ 
ಹಿ೦ಪಡೆಯಲಾಗಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೧ ೫೯೫ 





ಶ್ರೀ ಬಿ. ಆನಂದ್‌, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಹಟ್ಟ ಚಿನ್ನದ ಗಣಿ ಕಂಪನಿ ನಿ. ರಾಯಚೂರು ಜಿಲ್ಲೆ ಇಲ್ಲಿ ಖಾಲಿಯಿರುವ ಮುಖ್ಯ ಆಡಳಿತಾಧಿಕಾರಿ, ವಿಚಕ್ಷಣ ದಳ (ವಿಜಿಲೆನ್ಸ್‌) ಹುದ್ದೆಗೆ 
ಅವರ ಸ್ವಂತ ವೇತನದ ಮೇರೆಗೆ ನಿಯೋಜನೆ ಮೇರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌.ಎಸ್‌. ವಾಸನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1296 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 
ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 91 ರೇಸೇವಿ 2011, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌, 2011. 
ಶ್ರೀ ಬಿ.ಸಿ. ವಾಲಿ, ಪತ್ರಾಂಕಿತ ವ್ಯವಸ್ಥಾಪಕರು-1, ರೇಷ್ಮೆ ಜಂಟಿ ನಿರ್ದೇಶಕರ ಕಛೇರಿ, ಬೆಂಗಳೂರು ಇವರನ್ನು ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ಪತ್ರಾಂಕಿತ ವ್ಯವಸ್ಥಾಪಕರು-1 ಹುದ್ದೆಯಿಂದ ರೂ. 14050-25050 ರ ವೇತನ ಶ್ರೇಣಿಯಲ್ಲಿ ಲೆಕ್ಕಾಧಿಕಾರಿ ಹುದ್ದೆಗೆ 
ಮುಂಬಡ್ತಿ ನೀಡಿ, ರೇಷ್ಮೆ ನಿರ್ದೇಶನಾಲಯದಲ್ಲಿ ಶ್ರೀ ನಾಗನಾಥ ಪೂಜಾರಿ ಇವರ ವಯೋ ನಿವೃತ್ತಿಯಿಂದ ತೆರವಾದ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ 
ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಡಿ. ಓಬಪ್ಪ, 
ಸರ್ಕಾರದ ಉಪ ಕಾರ್ಯದರ್ಶಿ(ರೇಷೈ. 
ಪಿ.ಆರ್‌. 1297 ತೋಟಗಾರಿಕೆ ಇಲಾಖೆ. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಇಡಿ 103 ಡಿಸಿಇ 2010, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌, 2011. 


ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಆಯ್ಕೆಯಾಗಿರುವ ಡಾ: ಅನಿತಾ ಬಿ. ಹಂಜಿ ಇವರನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಗೃಹ 
ವಿಜ್ಞಾನ ವಿಷಯದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯ ಮೇರೆಗೆ ಯುಜಿಸಿ ವೇತನ ಶ್ರೇಣಿ ರೂ.15,600- 
39,100-00 (ರೂ.6.000-00 ಎಜಿಪಿ) ರಲ್ಲಿ ಈ ಮೂಲಕ ನೇಮಕಾತಿ ಮಾಡಲಾಗಿದೆ. 


ಈ ಮೇಲ್ಕಂಡ ನೇಮಕಾತಿಯು ಈ ಕೆಳಗಿನ ಷರತ್ತಿಗೊಳಪಟ್ಟಿರುತ್ತದೆ. 


1 ಈ ಅಧಿಸೂಚನೆಯಲ್ಲಿರುವ ಅಭ್ಯರ್ಥಿಗೆ ಕಾಲೇಜು ಶಿಕ್ಷಣ ಆಯುಕ್ತರು ಸ್ಥಳನಿಯುಕ್ತಿ ಆದೇಶವನ್ನು ನೀಡುತ್ತಾರೆ. 

2. ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ಈ ಸಂಬಂಧ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

3. ಜನ್ಮ ದಿನಾಂಕ, ವಿದ್ಯಾರ್ಹತೆ (ಅಂಕಪಟ್ಟಿ) ನಡತೆ, ಮೀಸಲಾತಿಗೆ ಸಂಬಂಧಿಸಿದ ಮತ್ತಿತರ ಮೂಲ ದಾಖಲಾತಿಗಳನ್ನು ಅಭ್ಯರ್ಥಿಗಳು 
ಪ್ರಥಮವಾಗಿ ಆಯುಕ್ತರ ಮುಂದೆ ಹಾಜರುಪಡಿಸಿ ಪರಿಶೀಲನೆಯ ನಂತರ ಈ ದಾಖಲಾತಿಗಳನ್ನು ಹಾಜರಾಗುವ ಕಾಲೇಜಿನ 
ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು. 

4. ಕರ್ನಾಟಕ (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳ (1974)ರಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆಯನ್ನು 

ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 

ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅವಶ್ಯಕತೆ ಇರುವ ಓರಿಯೆಂಟೇಶನ್‌ ಮತ್ತು ರಿಫ್ರೆಶರ್‌ ಕೋರ್ಸ್‌ ತರಬೇತಿಯನ್ನು ಪೂರೈಸತಕ್ಕದ್ದು. 

ಈ ಅಭ್ಯರ್ಥಿಯ ಜೇಷ್ಠತೆಯನ್ನು ಸರ್ಕಾರವು ಹೊರಡಿಸುವ ಅಧಿಸೂಚನೆಯನ್ವಯ ಇರತಕ್ಕದ್ದು. 

ಪರಿವೀಕ್ಷಣಾ ಅವಧಿಯಲ್ಲಿ ಯಾವುದೇ ವರ್ಗಾವಣೆ ಪರಿಗಣಿಸಲಾಗುವುದಿಲ್ಲ. 

ಈ ಅಧಿಸೂಚನೆಯಲ್ಲಿ ಕಾಣಿಸಿರುವ ಅಭ್ಯರ್ಥಿಗಳ ಸಂಬಳ, ಭತ್ಯೆ ಇತ್ಯಾದಿ ಇವುಗಳು ಸ್ಥಳನಿಯುಕ್ತಿ ಆದೇಶ ಹೊರಡಿಸಿ ಅದರಂತೆ ಆ 

ಸ್ಥಳದಲ್ಲಿ ಹಾಜರಾದ ದಿನಾಂಕದಿಂದ ಲಭ್ಯವಾಗುತ್ತದೆ. 


ಈ ಅಭ್ಯರ್ಥಿಯು ಕನ್ನಡ ಭಾಷೆ, ಅಕೌಂಟ್ಸ್‌ ಹೈಯರ್‌ ಹಾಗೂ ಜನರಲ್‌ ಲಾ ಭಾಗ-। ಮತು ಭಾಗ-2 ಇವುಗಳಲ್ಲಿ ತೇರ್ಗಡೆ ಹೊಂದಿದ 


ನಂತರವೇ ಪರಿವೀಕ್ಷಣಾ ಅವಧಿ ತೃಪ್ತಿಕರವಾಗಿ ಪೂರೈಸಿದ್ದಾರೆಂದು ಘೋಷಿಸಲು ಅರ್ಹರಿರುತ್ತಾರೆ. 


೫ ಇ ಧಾ ಛಾ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 1298 ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು) 


ರ್ಜ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೧ 





ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 44 ಎಟಿಎಸ್‌ 2011, ಬೆಂಗಳೂರು, ದಿನಾಂಕ: 21ನೇ ಸೆಪ್ಟೆಂಬರ್‌, 2011. 


ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಿರುವ ಸ್ಥಳಕ್ಕೆ ಸಾರ್ವಜನಿಕ/ಆಡಳಿತ ಹಿತದೃಷ್ಠಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ 









































ಆದೇಶಿಸಿದೆ. 
ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ 
ಕ್ರಸ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಿದ ಸ್ಥಳ 
1 2 3 
1 | ಶ್ರೀ ಎಂ.ಎಸ್‌.ಎನ್‌. ಬಾಬು ತಹಶೀಲ್ದಾರ್‌, 
(ಸ್ವಳ ನಿರೀಕ್ಷಣೆಯಲ್ಲಿರುವ) ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ. 
2 | ಶ್ರೀ ಸುಬ್ರಮಣ್ಯ ತಹಸೀಲ್ದಾರ್‌, 
(ಸ್ಥಳ ನಿರೀಕ್ಷಣೆಯಲ್ಲಿರುವ) ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
ಖಾಲಿ ಇರುವ ಜಾಗಕ್ಕೆ 
3 |ಡಾ:ರೂಪ ಶ್ರೀ ಸಹಾಯಕ ನಿರ್ದೇಶಕರು, ಗ್ರಾಮೀಣಾಭಿವೃದ್ಧಿ 
ತಹಸೀಲ್ದಾರ್‌, ಭೂಮಿ ಕೇಂದ್ರ, ಬೆಂಗಳೂರು ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ಬೆಂಗಳೂರು. 
4 | ಶ್ರೀ ಜಿ.ವಿ. ನಾಗರಾಜ್‌, ಕಂದಾಯ ಅಧಿಕಾರಿ.ಪೂರ್ವ) 
ತಹಸೀಲ್ದಾರ್‌, ಭೂಮಿ ಮತ್ತು ಯುಪಿಆರ್‌ ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಕೇಂದ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಬೆ೦ಗಳೂರು. 
ಆದೇಶದಲ್ಲಿರುವ 
> ಶ್ರೀ ನಾಗಹನುಮಯ್ಯ, ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ ಸಿರಾ 
ತಹಸೀಲ್ದಾರ್‌, ರೋಣ ತಾಲ್ಲೂಕು, ಗದಗ ಜಿಲ್ಲೆ ತಾಲ್ಲೂಕಿನ ತಹಸೀಲ್ದಾರರಾದ ಶ್ರೀ ವಿ.ಪಾತರಾಜು 
ಇವರ ಸ್ಥಾನಕ್ಕೆ 
6 ಶ್ರೀ ವಿ.ಪಾತರಾಜು ತಹಸೀಲ್ದಾರ್‌, ಕೊರಟಗೆರೆ ತಾಲ್ಲೂಕು, 
ತಹಸೀಲ್ದಾರ್‌, ತುಮಕೂರು ಜಿಲ್ಲೆ-ದಿನಾಂಕ: 30-9-2011 
ಸನ ರಂದು ವಯೋನಿವೃತ್ತಿ ಹೊಂದಲಿರುವ 
ಶ್ರೀ ಬಿ. ಆಂಜನೇಯಶೆಟ್ಟಿರವರ ಸ್ಥಳಕ್ಕೆ 
7 ಶ್ರೀಧರಮೂರ್ತಿ ಎಸ್‌.ಪಂಡಿತ್‌ ತಹಶೀಲ್ದಾರ್‌, 
ಪತ್ರಾಂಕಿತ ಆಪ್ತ ಸಹಾಯಕ ಸಿಆಸುಇಲಾಖೆ ಸೊರಬ ತಾಲ್ಲೂಕು, 
ಕರ್ನಾಟಕ ಸರ್ಕಾರದ ಸಚಿವಾಲಯ ಶಿವಮೊಗ್ಗ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1299 ಕಂದಾಯ ಇಲಾಖೆ (ಸೇವೆಗಳು-3) 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೧ ೫೯೭ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 51 ಎಟಿಎಸ್‌ 2011, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌, 2011. 
ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಮಾರಿ ಸೌಮ್ಯ ಎನ್‌.ಗೌಡ, ಚುನಾವಣಾ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, ಮಡಿಕೇರಿ, ಕೊಡಗು ಜಿಲ್ಲೆ ಇವರನ್ನು ಸಾರ್ವಜನಿಕ/ಆಡಳಿತ ಹಿತದೃಷ್ಟಿಯಿಂದ ಶ್ರೀಮತಿ ರೇಷ್ಮ ತಹಶೀನ್‌, ತಹಶೀಲ್ದಾರ್‌, 


ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆ೦ಗಳೂರು ವಿಭಾಗ, ಬೆ೦ಗಳೂರು ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೀತಾ ರಮೇಶ್‌, 
ಸರ್ಕಾರದ ಸಹ ಕಾರ್ಯದರ್ಶಿ, 
ಪಿ.ಆರ್‌. 1300 ಕಂದಾಯ ಇಲಾಖೆ (ಸೇವೆಗಳು). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 33 ಎಟಿಎಸ್‌ 2011, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌, 2011. 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 19 ಎಟಿಎಸ್‌ 2011 (ಭಾಗ-1). ದಿನಾ೦ಕ:18-07-2011 ರ ಕ್ರ.ಸ೦.42ರಲ್ಲಿ ಶ್ರೀ ಟ.ಸಿ.ಕಾ೦ತರಾಜ್‌, ತಹಶೀಲ್ದಾರ್‌, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಹಿಂತಿರುಗಿಸಿದ ಆದೇಶವನ್ನು ಹಿಂಪಡೆದು 
ಶ್ರೀ ಎನ್‌.ಆರ್‌.ಉಮೇಶ್‌ ಚಂದ್ರ ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ, ತುಮಕೂರು ಇಲ್ಲಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಶ್ರೀ ಟಿ.ಸಿ.ಕಾಂತರಾಜು, ಶಾಖಾಧಿಕಾರಿ, ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೂ ನಿಯೋಜನೆ ಮೇಲೆ ವರ್ಗಾಯಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೀತಾ ರಮೇಶ್‌, 
ಜಂಟಿ ಕಾರ್ಯದರ್ಶಿ, 
ಭೂ.ಕಂ,ಭೂ.ಮಂ ಮತ್ತು ಸೇವೆಗಳು, 
ಪಿ.ಆರ್‌. 1301 ಕಂದಾಯ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 1 ಮುನೋಸೇ (1) 2011, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌, 2011. 
ನೋಂದಣಿ ಮತ್ತು ಮುಂದ್ರಾಂಕ ಇಲಾಖೆ ಸೇವೆಗೆ ಸೇರಿದ ಶ್ರೀಮತಿ ಕಾಳೆ ಮಂಗಳಬಾಯಿ ಜಯವಂತ್‌, ಹಿರಿಯ ಉಪ ನೋಂದಣಾಧಿಕಾರಿ 
ಇವರಿಗೆ (ಗೂಪ್‌-ಬಿ) ವೇತನ ಶ್ರೇಣಿಯ ರೂ. 14050-350-14400-400-16800-450-19500-525-22650-600-25050 ಕೇಂದ್ರಸ್ಥಾನ 


ಸಹಾಯಕರ ವೃಂದಕ್ಕೆ (ಗ್ರೂಪ್‌-ಎ ಕಿರಿಯ ಶ್ರೇಣಿ) ಸ್ಥಾನಪನ್ನ ಪದೋನ್ನತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕೇಂದ್ರಸ್ಥಾನ ಸಹಾಯಕರು (ಜಾಗೃತ ದಳ), ಕೇಂದ್ರ ಕಛೇರಿ, ಬೆಂಗಳೂರು ಸ್ಥಳಕ್ಕೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಕೆ. ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ). 


ಪಿ.ಆರ್‌. 1302 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 83 ಆಸೇವ 2011011), ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2011. 


ಅಧಿಸೂಚನೆ ಸಂಖ್ಯೆ : DPAR2 SKG 2000 ದಿನಾಂಕ : 04-03-2006 ಹಾಗೂ ಸಂಖ್ಯೆ : DPAR2 SKG 2009 ದಿನಾಂಕ : 03-12-2009 
ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ.ಎ.ಎಸ್‌. 


೫೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೧ 


ಭಾಗ-೨ 





ಸಮೂಹ-ಎ (ಹಿರಿಯ ಶ್ರೇಣಿ) ಅಧಿಕಾರಿಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ₹. 24450-31800 ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) 
ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ 





ನೇಮಿಸಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
ಸಂಖ್ಯೆ | ಶ್ರೀಮತಿ/ಶ್ರೀ 








2 





ಡಾ॥ ವಿಜಯಕುಮಾರ್‌ ಎನ್‌. ತೋರಗಲ್‌, 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಆಪ್ತ ಕಾರ್ಯದರ್ಶಿ, ಬೆ೦ಗಳೂರು 


ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಆಪ್ತ 
ಕಾರ್ಯದರ್ಶಿ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


























2 | ವಿ. ಮೋಹನ್‌ಕುಮಾರ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಸರ್ಕಾರದ ಜ೦ಟಿ ಕಾರ್ಯದರ್ಶಿ, ಸಿ.ಆ.ಸು.ಇ. (ಶಿಷ್ಠಾಚಾರ) 
ಸಿ.ಆ.ಸು.ಇ (ಶಿಷ್ಠಾಚಾರ-ಅ೦ತರರಾಷ್ಟ್ರೀಯ ವಿಮಾನ ನಿಲ್ದಾಣ) ಬೆಂಗಳೂರು ಹುದ್ದೆಗೆ-ಶ್ರೀ ವಿ.ಜಿ. ದಿವಾಕರ್‌ ಇವರ ಬಡ್ಡಿಯಿಂದ 
ಬೆಂಗಳೂರು ತೆರವಾದ ಸ್ಥಾನದಲ್ಲಿ 

3 | ಸೈಯದ್‌ ಆಲಿ ರಜ್ವಿ, ಉಪ ಆಯುಕ್ತರು, ಜ೦ಟಿ ಆಯುಕ್ತರ ಹುದ್ದೆಗೆ ಉನ್ನತೀಕರಿಸಿ ಕರ್ನಾಟಕ ರಾಜ್ಯ ಕೊಳಚೆ 
ಕರ್ನಾಟಕ ರಾಜ್ಯ ಕೊಳಚೆ ಅಭಿವೃದ್ಧಿ ಮಂಡಳಿ, ಬೆ೦ಗಳೂರು ಅಭಿವೃದ್ಧಿ ಮಂಡಳಿ, ಬೆಂಗಳೂರು, ಹುದ್ದೆಯಲ್ಲಿಯೇ 

ಮುಂದುವರಿಸಲಾಗಿದೆ. 

4|ಎಂ. ಮಲ್ಲಯ್ಯ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ದಂಡಾಧಿಕಾರಿಗಳು, ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಹುದ್ದೆಯಲ್ಲಿಯೇ 

ಮುಂದುವರಿಸಲಾಗಿದೆ. 

5 | ರಾಧಾಕೃಷ್ಣರಾವ್‌ ಮದನ್‌ಕರ್‌, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಅಪರ ಜಿಲ್ಲಾ ದಂಡಾಧಿಕಾರಿಗಳು, ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

6 | ಜಿತೇಂದನಾಥನ್‌, ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಆಪ್ತ 
ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ, ಬೆಂಗಳೂರು ಕಾರ್ಯದರ್ಶಿ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

7 ಸುಬ್ಬಯ್ಯ ಪಿ.ಕೆ. ವ್ಯವಸ್ಥಾಪಕ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ದಿ ನಿಗಮ, ಬೆ೦ಗಳೂರು ನಿಗಮ, ಬೆ೦ಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

8 | ನಾಗರಾಜ್‌ ಬಿ. ಜಂಟಿ ನಿರ್ದೇಶಕರು (ಆಡಳಿತ), ಪಶುಸಂಗೋಪನೆ | ಅಪರ ನಿರ್ದೇಶಕರು ಹುದ್ದೆಗೆ ಉನ್ನತೀಕರಿಸಿ ಪಶುಸಂಗೋಪನೆ ಮತ್ತು 
ಮತ್ತು ಪಶುವೈದ್ಯಕೀಯ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು | ಪಶುವೈದ್ಯಕೀಯ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು 

ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

9 | ಪಾಟೀಲ್‌ ಎಸ್‌.ಜಿ. 


ಆಯುಕ್ತರು, ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಬಾಗಲಕೋಟೆ-ಡಾ॥ ಜಿ.ಸಿ. ಪ್ರಕಾಶ್‌, ಆರ್‌.ಡಿ.ಪಿ.ಆರ್‌. ಅಧಿಕಾರಿ ಇವರ 
ಸ್ಥಾನದಲ್ಲಿ 





10 


ವಿಜಯಕುಮಾರ್‌ ಎಸ್‌. ಹೆಚ್‌. ಅಪರ ಜಿಲ್ಲಾಧಿಕಾರಿಗಳು ಹಾಗೂ 
ಅಪರ ಜಿಲ್ಲಾ ದಂಡಾಧಿಕಾರಿಗಳು, ದಾವಣಗೆರೆ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ದಾವಣಗೆರೆ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 





1] 


ಎಸ್‌.ಜಿ. ವಾಲಿ, ಯೋಜನಾ ನಿರ್ದೇಶಕರು, 
ಡಿ.ಆರ್‌.ಡಿ.ಎ. ಕೋಶ, ಜಿಲ್ಲಾ ಪಂಚಾಯತ್‌, ಬಾಗಲಕೋಟೆ 


ಆಯುಕ್ತರು, ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ, 
ಬೀದರ್‌- ಖಾಲಿ ಹುದ್ದೆ 





12 


ಎನ್‌. ಬಾಬಣ್ಣ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಕೋಲಾರ ಜಿಲ್ಲೆ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಕೋಲಾರ ಜಿಲ್ಲೆ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 





13 


ಪಿ. ಸುಬ್ರಹ್ಮಣ್ಯಂ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ 


ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಹಾಸನ ಜಿಲ್ಲೆ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಹಾಸನ ಜಿಲ್ಲೆ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 








14 





ಎಂ. ಅಶೋಕ್‌, ಮುಖ್ಯ ಆಡಳಿತಾಧಿಕಾರಿ ಮತ್ತು ಮುಖ್ಯ 
ಜಾಗೃತಾಧಿಕಾರಿ, ಮೈಸೂರು ಮಿನರಲ್ಸ್‌ ಲಿಮಿಟೆಡ್‌, ಬೆಂಗಳೂರು 





ಅಪರ ನಿರ್ದೇಶಕರು, (ನೀರು ಮತ್ತು ಒಳಚರಂಡಿ) ಕರ್ನಾಟಕ ನೀರು 
ಸರಬರಾಜು ಮತ್ತು ಒಳಚರಂಡಿ, ಬೆಂಗಳೂರು-ಖಾಲಿ ಹುದ್ದೆ 








ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೧ ರ್ಜ 








2 





15 


ತೇಜಸ್ಥಿನಿ ಸದಾನಂದ ನಾಯಕ್‌, ಯೋಜನಾ ನಿರ್ದೇಶಕರು, ಜಿಲ್ಲಾ 
ನಗರಾಭಿವೃದ್ಧಿ ಕೋಶ, ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ 


ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, 
ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ ಹುದ್ದೆಯಲ್ಲಿಯೇ 
ಮುಂದುವರಿಸಲಾಗಿದೆ. 





16 


ಅತೀಕ್‌ ಅಹಮದ್‌, ಕಾರ್ಯದರ್ಶಿ, 


ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ, ಬೆ೦ಗಳೂರು 


ಕಾರ್ಯದರ್ಶಿ, ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ, ಬೆ೦ಗಳೂರು 
ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 





17 


ಮಹಮದ್‌ ಮಹಮೂದ್‌, ಮುಖ್ಯಮಂತ್ರಿಯವರ ವಿಶೇಷ 
ಕರ್ತವ್ಯಾಧಿಕಾರಿ-3, ವಿಧಾನಸೌಧ, ಬೆಂಗಳೂರು 


ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ-3, ವಿಧಾನಸೌಧ, 
ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 





18 


ಸದಿಯಾ ಸುಲ್ತಾನ, ಅಪರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, 
ಕರ್ನಾಟಕ ರಾಜ್ಯ ವಕ್ಫ್‌ ಮಂಡಳಿ, ಬೆಂಗಳೂರು 


ನಿರ್ದೇಶಕರು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆ೦ಗಳೂರು- 
ಖಾಲಿ ಹುದೆ 
ಎ 





19 


ಟಿ.ಎಂ. ಪ್ರಭಾಕರ್‌, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 


ದಂಡಾಧಿಕಾರಿ, ಉಡುಪಿ ಜಿಲ್ಲೆ 


ರಿಜಿಸ್ಟಾರ್‌, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು- 
ಶ್ರೀ ಜಯಪ್ರಕಾಶ್‌ರಾವ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 



































20 | ಬಿ.ಎಸ್‌. ಪತ್ರಿ, ಕಾರ್ಯದರ್ಶಿ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 
ಕಾರ್ಯದರ್ಶಿ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
21 | ಎಂ.ಆರ್‌. ಸೋಮಶೇಖರಪ್ಪ, ನೇಮಕಾತಿ ನಿರೀಕ್ಷೆಯಲ್ಲಿ ಬೋಧಕರು, (ಜಿ.ತಂ.ಸ), ಆಡಳಿತ ತರಬೇತಿ ಸಂಸ್ಥೆ, (ATI), 
ಮೈಸೂರು- ಖಾಲಿ ಹುದ್ದೆ 
22 | ಎ.ಆರ್‌. ಪಾಂಡುರಂಗ, ಮುಖ್ಯ ಆಡಳಿತಾಧಿಕಾರಿ ಮತ್ತು ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿ, BWSSB, ಬೆಂಗಳೂರು 
ಕಾರ್ಯದರ್ಶಿ, BWSSB, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
23 | ಹೆಚ್‌. ಆರ್‌. ಜಗದೀಶ್‌, ಮುಖ್ಯ ಜಾಗೃತಾಧಿಕಾರಿ, ಆರೋಗ್ಯ ಮುಖ್ಯ ಜಾಗೃತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
24 | ಎಸ್‌.ಎ. ಪ್ರಭಾಕರ ಶರ್ಮ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಉಡುಪಿ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಉಡುಪಿ | ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
25 | ಆರ್‌. ಶ್ರೀನಿವಾಸ್‌, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ | ಜನರಲ್‌ ಮ್ಯಾನೇಜರ್‌, ಪಬ್ದಕ್‌ ಲ್ಯಾಂಡ್‌ ಮೈಟೆನೆನ್ಸ್‌ ಕಾರ್ಪೊರೇಷನ್‌ 
ದಂಡಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು | ಲಿಮಿಟೆಡ್‌, ಬೆ೦ಗಳೂರು-ಖಾಲಿ ಹುದ್ದೆ 
26 | ಟಿ. ಶಾಮಯ್ಯ, ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು ಸರ್ಕಾರದ ಪದನಿಮಿತ್ತ 
ಸರ್ಕಾರದ ಪದನಿಮಿತ್ತ ಉಪಕಾರ್ಯದರ್ಶಿ, ಸಿ.ಆ.ಸು.ಇ. ಜ೦ಟಿಕಾರ್ಯದರ್ಶಿ, ಸಿ.ಆ.ಸು.ಇ. (ಚುನಾವಣೆ), ಬೆಂಗಳೂರು 
(ಚುನಾವಣೆ), ಬೆ೦ಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
27 | ಎಸ್‌.ಪಿ. ಕುಲಕರ್ಣಿ, ಆಡಳಿತಾಧಿಕಾರಿ, ಆಡಳಿತಾಧಿಕಾರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ (CET Cell), 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ (೦57 ೦6), ಬೆ೦ಗಳೂರು ಬೆ೦ಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
28 | ಸಿ.ಎಂ. ರಾಜೇಂದ್ರ ನೇಮಕಾತಿ ನಿರೀಕ್ಷಣೆಯಲ್ಲಿ ನಿರ್ದೇಶಕರು, ಸರ್ವಶಿಕ್ಷಣ ಅಭಿಯಾನ, ಬೆಂಗಳೂರು- 
ಶ್ರೀ ವಿ.ಎ. ಮಾಚಕನೂರ್‌ ಇವರ ಸ್ಥಾನದಲ್ಲಿ 
29 | ಆರ್‌.ಜೆ. ಜೋಷಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಉತ್ತರ 
ಕನ್ನಡ ಜಿಲ್ಲೆ, ಕಾರವಾರ-ಶ್ರೀ ಮೋಹನ್‌ರಾಜ್‌ ಇವರ ಸ್ಥಾನದಲ್ಲಿ 
30 | ಮದನ್‌ ಜಿ. ನಾಯಕ್‌, ಉಪ ಯೋಜನಾ ನಿರ್ದೇಶಕರು, ಉಪ ಯೋಜನಾ ನಿರ್ದೇಶಕರು, ಕೆ.ಯು.ಐ.ಡಿ.ಎಫ್‌.ಸಿ., ಬೆಳಗಾಂ 


ಕೆ.ಯು.ಐ.ಡಿ.ಎಫ್‌.ಸಿ., ಬೆಳಗಾ೦ 


ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 








3] 





ಸಿರಸಗಿ ನಾಗಪ್ಪ, ವ್ಯವಸ್ಥಾಪಕ ನಿರ್ದೇಶಕರು, ಪಾಂಡವಪುರ, ಸಕ್ಕರೆ 


ಕಾರಖಾನೆ, ಮಂಡ್ಯ 





ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಬಾಗಲಕೋಟೆ ಜಿಲ್ಲೆ-ಖಾಲಿ ಹುದ್ದೆ 















































೬೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೭, ೨೦೧೧ ಭಾಗ-೨ 

1 2 3 

32 | ಬಿ. ರಾಜಣ್ವ ಸರ್ಕಾರದ ಉಪಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ಸರ್ಕಾರದ ಜ೦ಟಿಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ಶಿಕ್ಷಣ ಇಲಾಖೆ, 
ಬೆಂಗಳೂರು ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

33 | ಆರ್‌.ಎಸ್‌. ಬಸಪ್ಪ ವಿಶೇಷ ಜಿಲ್ಲಾಧಿಕಾರಿ (Enforcement), ವಿಶೇಷ ಜಿಲ್ಲಾಧಿಕಾರಿ (5೧10/0617600, ಬೆ೦ಗಳೂರು ನಗರ 
ಬೆ೦ಗಳೂರು ನಗರ ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು ಹುದ್ದೆಯಲ್ಲಿಯೇ 

ಮುಂದುವರಿಸಲಾಗಿದೆ. 

34 | ಡಾ| ಸಿ.ಜಿ. ಬೆಟ್‌ಸೂರ್‌ಮಠ್‌, ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು 
ಆಯುಕ್ತರು, ಮೈಸೂರು ನಗರಾಭಿವೃದ್ದಿ ಪ್ರಾಧಿಕಾರ, ಮೈಸೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

35 | ಎ.ಎಸ್‌. ನಿರ್ವಾಣಪ್ರ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಜಿಲ್ಲಾ ದಂಡಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

36 | ಡಿ.ಕೆ. ರವೀಂದ್ರನಾಥ್‌, ಕಾರ್ಯದರ್ಶಿ, ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು 
ಕಾರ್ಯದರ್ಶಿ, ರಾಜ್ಯ ಚುನಾವಣಾ ಆಯೋಗ, ಬೆ೦ಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

37 | ಕೆ.ಎಂ. ಚಂದ್ರೇಗೌಡ, ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ | ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ದಂಡಾಧಿಕಾರಿಗಳು, ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

38 | ಎಸ್‌.ಆರ್‌. ವೆಂಕಟೇಶ್‌, ವಿಶೇಷ ಜಿಲ್ಲಾಧಿಕಾರಿಗಳು (AQ), ವಿಶೇಷ ಜಿಲ್ಲಾಧಿಕಾರಿಗಳು (.ಸ೦), ಕರ್ನಾಟಕ ರಾಜ್ಯ ಹೆದ್ದಾರಿಗಳ 
ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ, (೪5೯1೧), ಅಭಿವೃದ್ಧಿ ಯೋಜನೆ, (68೯1೧), ಬೆಂಗಳೂರು ಹುದ್ದೆಯಲ್ಲಿಯೇ 
ಬೆ೦ಗಳೂರು ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1314 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 98 ರಾಲೆಪ 2011, ಬೆ೦ಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌, 2011. 


ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಜಂಟಿ ನಿಯಂತ್ರಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


























ಅಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 
ತ ನಿರ್ವಹಿಸುತ್ತಿರುವ ಕಚೇರಿ ವರ್ಗಾಯಿಸಿದ ಸ್ಥಳ 
ಸಂಘ ed i 
ಮ (ತು 
| ಎನ್‌.ಜಿ. ಜಗನ್ನಾಥ್‌, ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಮುಖ್ಯ ಲೆಕ್ಕಾಧಿಕಾರಿ, (ಜಿಲ್ಲಾ ಪಂಚಾಯತ್‌), ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರದ 
ಜಲಾನಯನ ಅಭಿವೃದ್ಧಿ ಇಲಾಖೆ, ಸಚಿವಾಲಯ, ಬೆಂಗಳೂರು-ಪಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಕಾವೇರಿ ಭವನ, ಬೆಂಗಳೂರು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು) ವಶಕ್ಕೆ ನೀಡಿದೆ. 
2 ಕೆ. ನಂದಕುಮಾರ್‌, ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಜ೦ಟಿ ನಿಯಂತ್ರಕರು (ಹಣಕಾಸು) (ಲೋಕೋಪಯೋಗಿ ಆರ್ಥಿಕ ಕೋಶ), ಆರ್ಥಿಕ ಇಲಾಖೆ, ಕರ್ನಾಟಕ 
ಪೊಲೀಸ್‌ ಮಹಾ ನಿರ್ದೇಶಕರ ಕಚೇರಿ. ಸರ್ಕಾರದ ಸಚಿವಾಲಯ, ಬೆ೦ಗಳೂರು-ಹುದ್ದೆಗೆ ನೇಮಿಸಲು ಇವರ 
a ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು) 
ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಪಿ.ಆರ್‌. 1303 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 





